ಕರ್ನಾಟಕ ವಿಧಾನ ಪರಿಷತು 


| ಚುಕ್ಕೆ ಗುರುತಿಲ್ಲದ ಪಕ್ಲೆ ಸಂಖೆ: 179 
ಮಾನ್ಯ ಸದಸ್ಯರ ಹೆಸರು ಶ್ರೀ ಬಸವರಾಜ ಶಿವಲಿಂ ಗಪ್ಪ ಹೊರಟ್ಟಿ (ಶಿಕ್ಷಕರ ಕ್ಷೆ €ತ್ರ) 
ಉತ್ತರಿಸುವ ಸಚಿವರು ಉಪ ಮುಖ್ಯ ಮಂತ್ರಿಗಳು (ಉನ್ನತ ಶಿಕ್ಷಣ) 
ne ದಿನಾಂಕ oo J § 07-12-2020 § 
ಹ § ಉತ್ತರ § 

(ಅ)| ರಾಜ್ಯದ ಉನ್ನತ ಶಿಕ್ಷಣ ಇಲಾ ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ 23 ಸಾಂಪ್ರದಾಯಿಕ 
ಸಾಂಪ್ರದಾಯಿಕ ಹಾಗೂ ಇತರೆ ವಿ ವಿಶ್ವವಿದ್ಯಾಲಯಗಳು 19 ಖಾಸಗಿ ವಿಶ್ವ ದ್ಯಾಲಯಗಳು ಹಾಗೂ 16 ಡೀಮ್ಡ್‌ 
ಎಷ್ಟು; ಅವು ಯಾವುವು; ದ್ಯಾಲಯಗಳು ಕಾರ್ಯನಿರ್ವಹಿಸು ಸುತ್ತಿವೆ. ಸಾಂಪ್ರದಾಯಿಕ ಹಾಗೂ ಖಾಸಗಿ 
ಸ್ಥಾಪನೆ ಮಾಡಲಾಯಿತು ದ್ಯಾನಿಲಯಗಳು ಸ್ಥಾಪನೆಯಾದ ವರ್ಷ ಹಾಗೂ ಸಾಂಪ್ರದಾಯಿಕ 
ನಿರ್ವಹಿಸುತ್ತಿರುವ ಕುಲಪತಿಗಳ ಕುಲಸಚಿವರುಗಳ ವಶ್ವವದ 'ದ್ಯಾನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕುಲಪತಿ/ಗುಲಸಚಿವರುಗಳ 
ವಿವರ ಒದಗಿಸುವುದು; (ವಿಶ್ವವಿದ್ಯಾಲಯವಾರು | ವಿವರಗಳನ್ನು ಅನುಬಂಧದಲ್ಲಿ ಲಗತ್ತಿಸಿದೆ. 
ವಿವರವಾದ ಮಾಹಿತಿ ಒದಗಿಸುವುದು) § 

`ಆ) ಯಾವ ಯಾವ ವಿಶ್ವವಿದ್ಯಾಲಯಗಳಲ್ಲಿ ಯಾವ| ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ;1996, ಕರ್ನಾಟಕ ವಿಶ್ವವಿದ್ಯಾಲಯ: 
ಯಾವ ವರ್ಷಗಳಿಂದ ದೂರ ಶಿಕ್ಷಣ | 1961-62, ಮೈಸೂರು ವಿಶ್ವವಿದ್ಯಾಲಯ;1964, ಕುವೆಂಪು ವಿಶ್ವವಿದ್ಯಾಲಯ;2002-03. 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿರುತ್ತದೆ; | ಬೆಂಗಳೂರು ವಿಶ್ವವಿದ್ಯಾಲಯ;1976, ಮಂಗಳೂರು ವಿಶ್ವವಿದ್ಯಾಲಯ;2004 ಹಾಗೂ 
(ವಿಶ್ವವಿದ್ಯಾಲಯವಾರು ಮಾಹಿತಿ ನೀಡುವುದು) ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಧಾನಿಲಯದಲ್ಲಿ 2014-15ನೇ ಸಾಲಿನಿಂದ ದೂರ 

(ಇ)| ಇತ್ತೀಚೆಗೆ ಸರ್ಕಾರವು ದೂರಶಿಕ್ಷಣ ಕಾರ್ಯಕ್ರಮವನ್ನು | ಶಿಕ್ಷಣದ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿತ್ತು. 
ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ಕ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಧಾನಿಲಯವನ್ನು ವಿಶೇಷವಾಗಿ ದೂರ ಶಿಕ್ಷಣ 
ವಿಶ್ವವಿದ್ಯಾಲಯದಲ್ಲಿ ಮಾತ್ರ ಮುಂದುವರೆಸುವಂತೆ | ನೀಡುವ ಉದ್ದೇಶಕ್ಕಾಗಿಯೇ ರಾಜ್ಕಾದ್ಧಂತ ಭೌಗೋಳಿಕ ಅಧಿಕಾರ ವ್ಯಾಪ್ತಿ 
ಆದೇಶ ಮಾಡಿ, ಇತರೆ ವಿಶ್ವವಿದ್ಯಾಲಯಗಳಲ್ಲಿ ಈ | ಹೊಂದಿರುವಂತೆ ಸ್ಥಾಪಿಸಲಾಗಿರುವುದರಿಂದ ಮತ್ತು ಇತರ ವಿಶ್ವವಿದ್ಧಾನಿಲಯಗಳು 
ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿರುವುದು ನಿಜವೇ; | ಸಾಂಪ್ರದಾಯಿಕ ಶೈಕ್ಷಣಿಕ ಕಾರ್ಯಕ್ರಮಗಳ ಕಡೆಗೆ ಹೆಚ್ಚನ ಗಮನ 

ಕೇಂದ್ರೀಕರಿಸಿಕೊಳ್ಳುವಂತೆ ಮಾಡುವ ಸದುದ್ದೇಶದಿಂದ ಕರ್ನಾಟಕ ರಾಜ್ಯ ಮುಕ್ತ 
ವಿಶ್ವವಿದ್ಧಾನಿಲಯವನ್ನು ಹೊರತುಪಡಿಸಿ ಇತರೆ ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಗಳು 
ದೂರ ಶಿಕ್ಷಣ ಕಾರ್ಯಕ್ರಮಗಳನ್ನು ನಡೆಸದಂತೆ ನಿಯಂತ್ರಿಸಲು ಅಧ್ಯಾದೇಶ 

(ಈ)| ಹಾಗಿದ್ದಲ್ಲಿ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ರಾಜ್ಯಾದ್ಯಂತ ದೂರ ಶಿಕ್ಷಣ 
ಪಡೆಯಬೇಕೆಂ' ಹಂಬಲವಿರುವ ದೂರಶಿಕ್ಷಣ | ನೀಡಲು ಅಧಿಕಾರ ವ್ಯಾಪ್ತಿಹೊಂದಿರುತ್ತದೆ. ಉನ್ನತ ಶಿಕ್ಷಣ ಪಡೆಯಬೇಕೆಂಬ 
ವಿದ್ಯಾರ್ಥಿಗಳ ಭವಿಷ್ಯವೇನು; ಹಂಬಲವಿರುವ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ಮುಕ್ತವಿಶ್ವವಿದ್ಯಾನಿಲಯವು ಆನ್‌ 

ಲೈನ್‌ನಲ್ಲಿ ಅಥವಾ ಪ್ರಾದೇಶಿಕ ಕೇಂದ್ರಗಳ ಮೂಲಕ ಪ್ರವೇಶಾತಿ ನೀಡುತ್ತಿದ್ದು. 
ಇದರಿಂದ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಕೋರ್ಸುಗಳಿಗೆ ಯಾವುದೇ ಸ್ಪಡಿ ಸೆಂಟರ್‌ 
ಗಳ ಸಹಾಯವಿಲ್ಲದೇ ಪ್ರವೇಶ ಪಡೆಯಲು ಅನುಕೂಲವಾಗಿದೆ, ಸರ್ಕಾರದ ಈ 
ಕ್ರಮದಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಯಾವುದೇ ತೊಂದರೆಯಾಗುವುದಿಲ್ಲ. 

[5] ಸರ್ಕಾರವು ಯಾವ ಕಾಲಮಿತಿಯೊಳಗೆ ಈ] ಆಧ್ಯಾದೇಶದ ಮೂಲಕ ದೂರ ಶಿಕ್ಷಣ ಕಾರ್ಯಕ್ರಮಗಳನ್ನು ನಡೆಸಲು 
ಆದೇಶವನ್ನು ರದ್ದುಗೊಳಿಸಿ, ಮೊದಲಿನಂತೆಯೇ | ಉದ್ದೇಶಿಸಿರುವುದರಿಂದ ಇದನ್ನು ರದ್ದುಗೊಳಿಸುವ ಪಕ್ನೆ ಉದ್ದವಿಸುವುದಿಲ್ಲ. 
ಮುಂದುವರೆಸಲು ಕ್ರಮ ಕೈಗೊಳ್ಳುವುದು? 
ಸಂಖ್ಯೆ: ಇಡಿ 361 ಯುಎನ್‌ಇ 2020 mas 

(ಡಾ: ಅಶ್ವಥ್‌ ಯಣ ಸಿ.ಎನ್‌.) 


ಉಪ ಮುಖ್ಯಮಂತ್ರಿಗಳು 
(ಉನ್ನತ ಶಿಕ್ಷಣ, ಐಟಿ & ಬಿಟಿ, 
ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, 


ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ) 


ಅನುಬಂ 


ಸಾಂಪ್ರದನರಾಕೆ ವಿಶ್ವವಿದ್ಯಾನಿಲಯಗಳ ವಿವರ 


K © ಹಾಲಿ 
ಹಾ 
ಕ್ರಸಂ ಸ್ಥಾಪನೆಯಾದ | ಹಾಲಿ ಕರ್ತವ್ಯನಿರ್ವಹಿಸುತ್ತಿರುವ ಕರ್ತವ್ಯನಿರ್ವಹಿಸುತ್ತಿರುವ 
ಹ್‌ ಎಶ್ವವಿದ್ಯಾನಿಲಯದ ಹೆಸರು ೪ Sg ಕರ್ತವ್ಯನಿರ್ವಹಿಸುತ್ತಿರುವ Aa 
ವರ್ಷ ಕುಲಪತಿಗಳ ವಿವರ - ಕುಲಸಚಿವ 
ಕುಲಸಚಿವ (ಆಡಳಿತ) 
(ಮೌಲ್ಯಮಾಪನ) 
1 | ಬೆಂಗಳೂರು ವಿಶ್ವವಿದ್ಯಾಲಯ. ಬೆಂಗಳೂರು 1964 ಡಾ: ಕೆ.ಆರ್‌. ಪೇಣುಗೋಪಾ ಶ್ರೀಮತಿ ಜ್ಯೋತಿ ಐ.ಎ.ಎಸ್‌. [ಪ್ರೊ ದೇವರಾಜ 
2 | ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ. ಬೆಂಗಳೂರು 200 [ಪ್ರೊ ಕನ. ದೇವನಾಥನ್‌ ಪ್ರೊ. ಆರ್‌. ಕೊಟ್ಟೇಶ್‌ - 
3 ರಾಣಿ ಪೆನ್ನಷ್ಟು ಬೆಳೆಗಾವಿ 2016 [ESE 
3 ಹ್ರೊ. ರಾಮಚಂದ್ರೇಗೌಡ ಪ್ರೊ. ಬಸವರಾಜ ಪದ್ಗಸಾಲಿ 
[ * ಹುರಕಡ್ಲಿ 
+ 
4 | ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ. 2010 K ಪ್ರೊ. ಶಶಿಕಾಂತ್‌ ಎಸ್‌. 
i ಈ ಪ್ರೊ. ಸಿದ್ದು ಪಿ. ಅಲಗೂರು ಪ್ರೊ. ಬಿ.ಕೆ. ತುಳಸೀಮಾಲ 
ಬಳ್ಳಾರಿ ಹುಡಕೇರಿ 
5 | ತುಮಕೂರು ವಿಶ್ವವಿದ್ಯಾಲಯ, ತುಮಕೂರು [ 2004 ಪ್ರೊ ವೈ.ಎಸ್‌. ಸಿದ್ದೇಗೌಡ ಶ್ರೀ ನರಸಿಂಹಪ್ರ ಕೆ.ಎ.ಎಸ್‌ ಪ್ರೊ ಕೆಜಿ. ಸುರೇಶ್‌ 
6 | ಕುವೆಂಪು ವಿಶ್ವವಿದ್ಯಾಲಯ. ಶಿವಮೊಗ್ಗ 1987 ಡಾ: ಬಿ.ಪಿ. ವೀರಭದ್ರಪ್ಪ ಪ್ರೊ. ಎಸ್‌.ಎಸ್‌. ಪಾಟೀಲ್‌ | ಪ್ರೊ. ಕಣ್ಣನ್‌ § 
7 | ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ಬೆಳಗಾವ 1994 ಡಾ: ಕರಿಸಿದ್ದಪ್ಪ ಪ್ರೊ. ಎ.ಎಸ್‌. ದೇಶಪಾಂಡೆ | ಡಾ: ಸತೀಶ್‌ ಆಣ್ಣೆ ಗೇರಿ 
8 | ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು 1916 | ಡಾ: ಕೆಎಂ. § 
ಫ್‌ ಡಾ: ಹೇಮಂತ್‌ಕುಮಾರ್‌ ಪ್ರೊ. ಆರ್‌. ಶಿವಪ್ಪ 
Ks ಬ ಮಹದೇವನ್‌ 
9 | ಕರ್ನಾಟಕ ವಿಶ್ವವಿದ್ಯಾಲಯ. ಧಾರವಾಡ 1949 eS Wh: ಶೀ ಹನುಮಂತಪ್ಪ ಪ್ರೊ. ರವೀಂದ್ರ ನಾಥ 
is ಐ.ಎಫ್‌.ಎಸ್‌ ಕದಮ್‌ 
10 | ಗುಲ್ಪರ್ಗ ವಿಶ್ರವಿದ್ಧಾಲಯ. ಕಲಬುರಗಿ 1980 ಪ್ರೊ. ಚೆಂದಕಾಂತ ಎಂ. ಫ್ರೊ ಸಂಜೀವ್‌ಕುಮಾರ್‌ 
ಸಾ EE ಪ್ರೊ. ಸಿ. ಸೋಮಶೇಖರ್‌ ಈ 
ಯಾತನೂರು (ಪು ಕೆ.ಎಂ. 
1 | ಮಂಗಳೂರು ವಿಶ್ವವಿದ್ಯಾಲಯ, ಮಂಗಳೂರು 1980 ಡಾ: ಪಿ. ಸುಬ್ರಮಣ್ಯ ಶ್ರೀ ರಾಜು ಮೊಗವೀರ ಪ್ರೊ. ಪ.ಎಲ್‌. ಧರ್ಮ 
ಎಡಪಡತಾಯ ಕೆ.ಎ.ಎಸ್‌ 
12 | ಅಕ್ತಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ. 2003 ಪ್ರೊ ಪಿ.ಎಫ್‌. ತಡಸದ್‌ 
F ಫೆ ಪ್ರೊ. ಓಂಕಾರ್‌ಗೌಡ ಕಾಕಡೆ (ಪು | ಪ್ರೊ. ಆರ್‌. ಸುನಂದಮ್ಮ 
ವಿಜಯಪುರ | * 
13 | ದಾವಣಗೆರೆ ವಿಶ್ವವಿದ್ಯಾಲಯ, ದಾವಣಗೆರೆ. 2009 ಪ್ರೊ ಅನಿತಾ 
ಹ ಪ್ರೊ. ಎಸ್‌.ವಿ. ಹಲಸೆ ಪ್ರೊ ಬಸವರಾಜ ಬಣಕಾರ್‌ 
ದಾವಣಗೆರೆ | 
14 | ಬೆಂಗಳೂರು ನಗರ ವಿಶ್ವವಿದ್ಯಾಲಯ. 2015 ಡಾ: ಎನ್‌. ನರಸಿಂಹಮೂರ್ತಿ ಶ್ರೀಮತಿ ಆರತಿ ಆನಂದ್‌ 1 ಡಾ; ರಮೇಶ್‌ 
ಬೆಂಗಳೂರು (ಪು ಕೆ.ಎ.ಎಸ್‌. 
15 | ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ. ಕೋಲಾರ 2015 ಪ್ರೊ ಟಿ.ಡಿ. ಕೆಂಪರಾಜು | ಶ್ರೀ ವೆಂಕಟೇಶ್‌ಮೂರ್ತಿ ಪ್ರೊ. ಜನಾರ್ಧನ್‌ 
16 | ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ. | 1996 ಶ್ರೀಮತಿ ಕವಿತಾರೈೈ 
ಸ ಪ್ರೊ. ವಿದ್ಯಾಶಂಕರ್‌ ಎಸ್‌. ಪ್ರೊ. ಲಿಂಗರಾಜಗಾಂಧಿ 
ಮೈಸೂರು 
17 | ಕರ್ನಾಟಕ ರಾಜ್ಯ ಜಾನಪದ ವಿಶ್ವವಿದ್ಯಾಲಯ. 2012 ಪ್ರೊ ನಾರಾಯಣ ಎಸ್‌. ಸಾಲಿ| ಪ್ರೊ ನಾರಾಯಣ 
೨ ಸಜಿ ಪ್ರೊ ಡಿ.ಜಿ. ನಾಯಕ್‌ KN 
( ಗೊಟಗೋಡಿ. ಹಾವೇರಿ ಜಿಲ್ಲೆ ಜ್‌ (ಪು ಸಾಲಿ 
18 | ಕರ್ನಾಟಕ ರಾಜ್ಯ ಡಾ: ಗಂಗೂಬಾಯಿ ಹಾನಗಲ್‌ 2009 PR 
Kl Ww ಪ್ರೊ. ನಾಗೇಶ್‌ ವಿ. ಬೆಟ್ಟಕೋಟೆ 
ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ. ಫೆ ಪ್ರೊ. ನಾಗೇಶ್‌ ವಿ. ಬೆಟ್ಟಕೋಟೆ 
[3 ವ FJ (ಪು [3 
ಮೈಸೂರು 
19 | ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 199 ಪ್ರೊ ಸ.ಚಿ. ರಮೇಶ್‌ ಡಾ: ಸುಬ್ಬಣ್ಣ ರೈ ee 
20 | ರಾಯಚೂರು ವಿಶ್ವವಿದ್ಯಾನಿಲಯ. ರಾಯಚೂರು 2020 ಪೊ. ಹರೀಶ್‌ ರಾಮಸ್ವಾಮಿ - - | 
21 | ನೃಪತುಂಗ ವಿಶ್ವವಿದ್ಯಾಲಯ. ಜೆಂಗಳೂರು. 2020 | ಡಾ: ಶ್ರೀನಿವಾಸ್‌ ಎಸ್‌. ಬಳ್ಳಿ | _ ರ್‌ 
22 | ಮಹಾರಾಣಿ ಕ್ಷಷ್ಟರ್‌ ವಿಶ್ವವಿದ್ಯಾಲಯ. ಬೆಂಗಳೂರು | 2020 | ಡಾ: ಗೋಮತಿದೇವಿ - - 
23 ಮಂಡ್ಯ ವಿಶ್ವವಿದ್ಯಾಲಯ. ಮಂಡ್ಯ. 2020 ಡಾ: ಪುಟ್ಟರಾಜು — -— 


ಖಾಸಗಿ ವಿಶ್ವವಿದ್ಯಾನಿಲಯಗಳ ವಿವರ 


] 


ಕ್ರಸಂ. ವಿಶ್ವವಿದ್ಯಾನಿಲಯದ ಹೆಸರು ಸ್ಥಾಪನೆಯಾದ ವರ್ಷ 
I ಅಲೆಯನ್ಸ್‌ ವಿಶ್ವವಿದ್ಯಾಲಯ. ಬೆಂಗಳೂರು 2010 
3 ಅಜೀಮ್‌ ಪೇಮ್‌ಿ ವಿಶ್ಯನಿದ್ಯಾಲಯ. ಬೆಂಗಳೊರು [00 
3 | ಪೆಸಿಡೆನ್ನಿ ವಿಶ್ವವಿದ್ಯಾಲಯ, ಬೆಂಗಳೂರು § I a 
4 ಸಿ.ಎಂ.ಆರ್‌. ವಿಶ್ವವಿದ್ಯಾಲಯ, ಬೆಂಗಳೂರು 2013 
5 ಪಿ.ಇ.ಎಸ್‌. ವಿಶ್ವವಿದ್ಯಾಲಯ, ಬೆಂಗಳೂರು 2013 
6 ಎಂ.ಎಸ್‌. ರಾಮಯ್ಯ ಯೂನಿವರ್ಸಿಟಿ ಆಫ್‌ ಅಫ್ಸೈಡ್‌ ಸೈನ್ಸಸ್‌, ಬೆಂಗಳೂರು 2013 
7 | ರೇವಾ ವಿಶ್ವವಿದ್ಯಾಲಯ, ಬೆಂಗಳೂರು 2013 
$ ದಯಾನಂದ ಸಾಗರ ವಿಶ್ವವಿದ್ಯಾಲಯ, ಬೆಂಗಳೂರು 2014 
91 8್ಕೆ ತಾಂತ್ರಿಕ ವಿಶ್ವವಿದ್ಯಾಲಯ, ಬೆಂಗಳೂರು 2014 
10 ಕೆ.ಎಲ್‌.ಇ. ವಿಶ್ವವಿದ್ಯಾಲಯ. ಹುಬ್ಬಳ್ಳಿ 2015 
| ಜೆ.ಎಸ್‌.ಎಸ್‌. ತಾಂತ್ರಿಕ ವಿಶ್ವವಿದ್ಯಾಲಯ, ಮೈಸೂರು | 2016 
12 ಗಾರ್ಡನ್‌ ಸಿಟಿ ವಿಶ್ವವಿದ್ಯಾಲಯ, ಬೆಂಗಳೂರು 2016 
13 | ಶ್ರೀನಿವಾಸ ವಿಶ್ವವಿದ್ಯಾಲಯ, ಮಂಗಳೂರು 8 2017 
14 | ಶರಣ ಬಸವ ವಿಶ್ವವಿದ್ಯಾಲಯ, ಕಲಬುರಗಿ 2017 
15 7] ಆದಿಚುಂಚನಗಿರಿ ವಿಶ್ವವಿದ್ಯಾಲಯ. ನಾಗಮಂಗಲ 2018 
16 | ಖಾಜ ಬಂದಾನಾಜ್‌ ವಿಶ್ವವಿದ್ಯಾಲಯ, ಕಲಬುರಗಿ 2018 
17 ಶೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯ. ಧಾರವಾಡ. 2018 
18 1 ಶ್ರೀ ಸತ್ಯ ಸಾಯಿ ಮಾನವ ಅಭ್ಯುದಯ ವಿಶ್ವವಿದ್ಯಾಲಯ. ಕಲಬುರಗಿ. 2019 
19 ಎನ್‌.ಐ.ಇ. ವಿಶ್ವವಿದ್ಯಾಲಯ, ಮೈಸೂರು. 2019 
ಡೀಮ್ಡ್‌ ವಿಶ್ವವಿದ್ಯಾನಿಲಯಗಳ ವಿವರ 
ಕ್ರಸಂ. ವಿಶ್ವವಿದ್ಯಾನಿಲಯದ ಹೆಸರು 


ಜೈನ್‌ ವಿಶ್ವವಿದ್ಯಾಲಯ, ಬೆಂಗಳೂರು 


ಕ್ರೈಸ್‌, ವಿಶ್ವವಿದ್ಯಾಲಯ, ಬೆಂಗಳೂರು 


yu 


ಯೆನೆಪೋಯ ವಿಶ್ವವಿದ್ಯಾಲಯ, ದೇರಳಕಟ್ಟೆ, ಮಂಗಳೂರು 
ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ, ಗಿಡ್ನೇನಹಳ್ಳಿ, ಬೆಂಗಳೂರು | 


ಶ್ರೀ ಸಿದ್ಧಾರ್ಥ ಅಕಾಡೆಮಿ ಆಫ್‌ ಹೈಯರ್‌ ಎಜುಕೇಷನ್‌, ಆಗಲಕೋಟೆ, ತುಮಕೂರು 


ಆ ದೇವರಾಜ ಅರಸ್‌ ಅಕಾಡೆಮಿ ಆಫ್‌ ಹೈಯರ್‌ ಎಜುಕೇಷನ್‌ ಅಂಡ್‌ ರೀಸರ್ಚ್‌, 


7 ನಿಟ್ಟೆ ವಿಶ್ವವಿದ್ಯಾಲಯ, ಮಂಗಳೂರು. 
3 ನ್ಯಾಷನಲ್‌ ಇನ್‌ಸ್ಟಿಟ್ಯೂಟ್‌ ಆಫ್‌ ಮೆಂಟಲ್‌ ಹೆಲ್‌ ಅಂಡ್‌ ನ್ಯೂರೋ ಸೈನ್ಸಸ್‌, ಬೆಂಗಳೂರು. 
9 ಮಣಿಪಾಲ ಅಕಾಡೆಮಿ ಆಫ್‌ ಹೈಯರ್‌ ಎಜುಕೇಷನ್‌, ಮಣಿಪಾಲ 
10 ಕೆ.ಎಲ್‌.ಇ. ಅಕಾಡೆಮಿ ಆಫ್‌ ಹೈಯರ್‌ ಎಜುಕೇಷನ್‌ ಅಂಡ್‌ ರೀಸರ್ಜ್‌, ಬೆಳಗಾವಿ. 
i ಜವಾಹಲ್‌ಲಾಲ್‌ ನೆಹರು ಸೆಂಟರ್‌ ಫಾರ್‌ ಅಡ್ವಾನ್‌ಸ್‌ಡ್‌ ಸೈಂಟಿಫಿಕ್‌ ರೀಸರ್ಚ್‌, ಜಕ್ಕೂರು, 
ಬೆಂಗಳೂರು 
12 ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ವಿಶ್ವವಿದ್ಯಾಲಯ, ಮೈಸೂರು. 
13 ಇಂಟರ್‌ನ್ಯಾಷನಲ್‌ ಇನ್‌ಸ್ಟಿಟ್ಯೂಟ್‌ ಆಫ್‌ ಇನ್‌ಫರ್ಮೇಷನ್‌ ಟೆಕ್ಸಾಲಜಿ, ಬೆಂಗಳೂರು 
14 ಇಂಡಿಯನ್‌ ಇನ್‌ಸ್ಟಿಟ್ಯೂಟ್‌ ಆಫ್‌ ಸೈನ್ಸ್‌, ಬೆಂಗಳೂರು 


ಬಿ.ಎಲ್‌.ಡಿ.ಇ. ವಿಶ್ವವಿದ್ಯಾಲಯ, ವಿಜಯಪುರ 


